. ಬೃಹತ್‌ ಶಿಲಾಯುಗದ ಅವಶೇ 


ಕೆಬಿ. ಶಿವತಾರಕ್‌ 


ತುಮಕೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ದೊರೆತ ಕೆಲವು 


ಪ್ರಾಗೈತಿಹಾಸಿಕ ನೆಲೆಗಳು 


ತುಮಕೂರು ಜಿಲ್ಲೆ ಕರ್ನಾಟಕದ ಕೆಲವೇ ಪ್ರದೇ 
ಶಗಳಂತೆ ಇತಿಹಾಸ "ಪೂರ್ವ ಕಾಲದುದ್ದಕ್ಕೂ ಆದಿ 
ಮಾನವ ಸಮಾಸ ಸ್ಥಾನವಾಗಿತ್ತೆಂಬುದನ್ನು ಇಲ್ಲಿ ದೊರೆ 
ತಿರುವ ಹಲವಾರು “ಅವಶೇಷಗಳಿಂದ ತಿಳಿಯ ಬಹು 
ದಾಗಿದೆ. eed ಮುನ್ನಡೆಗೆ ಇಲ್ಲಿನ ಪ್ರಾಕೃತಿಕ 
ಲಕ್ಷಣಗಳೂ ಸಹಾಯಕವಾಗಿ ಬಂದಿವೆ. ಪ್ರಾಗೈತಿಹಾಸಿಕ 
ಮಾನವನ ಜೀವನದ ಚಿತ್ರವನ್ನು ಪಡೆಯಲು ಇಲ್ಲಿ 
ದೊರಕುವ ಹಲವಾರು 
ಯಾಗಿವೆ. 


ಈ ಜಿಲ್ಲೆಯ ಕೆಲವು ನೆಲೆಗಳಲ್ಲಿ ಪೂರ್ವ ಶಿಲಾ 
ಯುಗದ ಕಾಲದ ಅವಶೇಷಗಳನ್ನು ಶೋಧಿಸಲಾಗಿದೆ. 


ಈ ಶೋಧನೆಗಳಿಂದ ಮಾನವನ ವಿವಿಧ ಸಂಸ್ಥತಿಗಳ 


ಹಂತವನ್ನು ಕಾಣಬಹುದಾಗಿದೆ. ಅವು ಗಳೆಂದರೆ ಹಳೆ 
ಶಿಲಾಯುಗ ಸಂಸ್ಕತಿಯ ಮೂರು ಹಂತಗಳನ್ನು ಕಿಬ್ಬ 
ನಹಳ್ಳಿ' ಮತ್ತು ಬಳಗೆರೆ (ತಿಪಟೂರು ತಾಲ್ಲೂಕು) 
ಗಳಲ್ಲಿಯ್ಸೂ ಸೂಕ್ಷಶಿಲಾ ಯುಗದ ಅವಶೇಷಗಳನ್ನು 
ಕಬ್ಬನಹಳ್ಳಶೈ ಮಾನಾಕ್ಚಯ್ಯ ಎಸ್ಟೇಟ್‌ ಮತ್ತು ಹಿರೇ 
ಗುಂಡಗಲ್ಲು್‌ (ತುಮಕೂರು ತಾಲ್ಲೂಕು) ನಲ್ಲೂ 
ನೂತನ ಶಿಲ್ಯಾಯುಗದ ಆಯುಧಗಳನ್ನು ವೈ ಎನ್‌. 
ಹೊಸಕೋಟಿ? (ಪಾವಗಡ ಗ ಯಲ್ಲಿಯೂ 
ಗಳನು ಬೆಳ್ಳಿ 
ಬಟ್ಟಲು (ತುಮಕೂರು um ಶೇರಳಕಟ್ಟಿ ' ಮತ್ತು 
ಜಕ್ಕನಹಳ್ಳಿ" (ತಿಪಟೂರು ತಾಲ್ಲೂಕು) ಗಳಲ್ಲಿಯೂ 
ಕಾಣಬಹುದಾಗಿದೆ. 


ಈ ಜಿಲ್ಲೆಯಲ್ಲಿ ನಡೆಸಿದ ಇತ್ತೀಚಿನ ಹಲವು ಸ್ಥಳ 
ಗಳ ಸರ್ವೇಕ್ಷಣೆಯಿಂದ ಪ್ರಾಗೈತಿಹಾಸದ ಹೆಚ್ಚು 
ಮಾಹಿತಿಯನ್ನು ತಿಳಿಯಬಹುದಾಗಿದೆ. 

ಬೆಳ್ಳಿಬಟ್ಟಲಹಳ್ಳಿ: ಇದು ತುಮಕೂರು ತಾಲ್ಲೂಕು 
ಉರಡಗೆರೆ: ಹೋಬಳಿಯಲ್ಲಿರುವ ಒಂದು ಪುಟ್ಟ 
ಗ್ರಾಮ. ತುಮಕೂರಿನ ಪೂರ್ವಕ್ಕೆ ಸುಮಾರು 15 
ಕಿ.ಮಾ. ದೂರದಲ್ಲಿದೆ. ಇಲ್ಲಿ ಈಗಾಗಲೇ ಬಿ.ಎಲ್‌. 


ಇತಿಹಾಸ ದರ್ಶನ 


ಅವಶೇಷಗಳು ಸಹಕಾರಿ 


" ಚಾರಿತ್ರಿಕ ಯುಗದ ಆರಂಭದ ಮಡಕೆ 


ರೈಸ್‌ರವರು ಬೃಹತ್‌ ಶಿಲಾಯುಗದ ಗೋರಿಗಳಿರುವು 
ದೆನ್ನು ತಿಳಿಸಿದ್ದಾರೆ. ಇವುಗಳು ವೃತ್ತಾಕಾರದ ಶಿಲಾಗೋರಿ 
ಗಳಾಗಿದ್ದು ಇವುಗಳಲ್ಲೊಂದನ್ನು ಅಗೆದು ತೆಗೆಯಾಲಾಗಿದ್ದು 
ಅದರಲ್ಲಿ “ಬೃಹತ್‌ ಶಿಲಾಯುಗದ ಕಾಲದ ಮಡಕೆ ಚೂರು 
ಗಳು ಸಿಕ್ಕಿವೆ ಎಂದು ತಿಳಿಸಿದ್ದಾರೆ. 


ಇತ್ತೀಚೆಗೆ ಒಂದು ಶಿಲಾಗೋರಿಯನ್ನು ಅಗೆಯ 
ಲಾಗಿದ್ದು ಅಲ್ಲಿ ದೊರೆತ ಕೆಂಪಾದ ಮಡಕೆಯ 
ಚೂರುಗಳ ಮೇಲೆ ಬಿಳಿಬಣ್ಣದಿಂದ ಗೆರೆ ಮತ್ತು ಚುಕ್ಕಿ 
ಗಳನ್ನು ಹಾಕಿರುವುದು ಒಂದು ವೈಷಿಷ್ಣ ಪೂರ್ಣ 
ವಾಗಿದ್ದು ಬೃಹತ್‌ ಶಿಲಾಯುಗದ ಕಾಲದಲ್ಲಿಯೂ 
ಬಣ್ಣವನ್ನು ಉಪಯೋಗಿಸಿ ಮಡಕೆಯ ಹೊರ 


` ಮೈಯನ್ನು ಚಿತ್ರಿಸಲಾಗುತ್ತಿತ್ತೆಂದು ತಿಳಿಯ ಬಹುದಾ 


ಗಿದೆ. ಇಂತಹ ಚಿತ್ರಣಗಳಿಂದ ಕೂಡಿದ ' ಬೃಹತ್‌ 
ಶಿಲಾಯುಗದ ಮಡಕೆ ಚೂರುಗಳು ಭಾರತದ ಕೆಲವೇ 
ಸ್ಥಳಗಳಲ್ಲಿ ದೊರೆತಿವೆ. 


ಇದೇ ಸ್ಥಳದಲ್ಲಿ ದೊರೆತ ನೂತನ ಶಿಲಾಯುಗದ 
ವೃತ್ತಾಕಾರದ ಕಲ್ಲಿನ ಚಕ್ರ (Ring Stone or 
Mace head) ಮತ್ತು ಕಾಗೆ ಬಂಗಾರ ಮಿಶ್ರಿತ 
ಮಡಕೆ ಚೂರುಗಳು ಪ್ರಮುಖ ವಾದವು. ಈ ಕಲ್ಲಿನ 
ಚಕ್ರವನ್ನು ಮರದ ಕೋಲಿಗೆ ಸಿಕ್ಕಿಸಿ ಕೊಂಡು ಮೊನ 
ಚಾದ ಭಾಗದಿಂದ ಅಗೆಯುತ್ತಿದ್ದರು. ಈ ಚಿಕ್ರದಿಂದಾಗಿ 
ಅಗೆಯಲು ಭಾರವು ದೊರತಿದಂತಾ ಗುತ್ತಿತ್ತು. ವಿವಿಧ 
ರೀತಿಯ ಶಿಲಾ ಕೊಡಲಿಗಳು ದೊರೆತಿದ್ದು ಸಿಕ್ಕಿದ 
ಎಲ್ಲವೂ ಕೂಡ ಒಂದಲ್ಲೊಂದು ಭಾಗ ತುಂಡಾಗಿದೆ. 
ಇಲ್ಲಿ ದೊರೆತ ಮಡಕೆ ಚೂರುಗಳು ಮತ್ತು ಆಯುಧ 
ಗಳಿಂದಾಗಿ ಈ ಸ್ಥಳವು ನೂತನೆ ಶಿಲಾಯುಗದ ಜನರ 
ನಿವಾಸ ಸ್ಥಾನವಾಗಿತ್ತೆಂದು ತಿಳಿಯಬಹುದಾಗಿದೆ. 


ರಾಚಮಾರನಹಳ್ಳಿ: 


ಪಾವಗಡ ತಾಲ್ಲೂಕಿನ 
ಹೋಬಳಿಯಲ್ಲಿರುವ ಒಂದು 


ರಾಚಮಾರನ ಹಳ್ಳಿಯು 
ವೈ.ಎನ್‌. ಹೊಸಕೋಟಿ 
ಬೇಚಿರಾಕ್‌ ಗ್ರಾಮ. 
ಚೂರುಗಳು 


೧ 


ಕ 


ಇದು ಚಾರಿತ್ರಿ ಕ 


ದೊರೆಶಿವೆ. ಈ ಮಡಕೆ ಚೂರುಗಳ ಮೇಲೆ ಬಿಳಿ ಕಂದು 
ಮತ್ತು ನಸುಗೆಂಪು ಬಣ್ಣಗಳನ್ನು ಉಪಯೋಗಿಸಿ ಹಲ 
ವಾರು ರೀತಿಯ ಚಿತ್ರಗಳನ್ನು ಬಿಡಿಸಲಾಗಿದೆ. ಸರಳ ರೇಖೆ 
ಮತ್ತು ವಕ್ರ ರೇಖೆಗಳನ್ನು ಎಳೆದು ಮಾಡಲಾಗಿದೆ. ಸರಳ 
ರೇಖೆಗೆ ಚುಕ್ಕಿಗಳನ್ನಿಟ್ಟಿರುವುದು, ಚೌಕಾಕಾರವಾಗಿ 
ಮಾಡಲು ಎಳೆದಂತಹ ಗೆರೆಗಳು, ಒಂದು ಸಾಲು 
ಸರಳ ರೇಖೆ ಮತ್ತೊಂದು ಸಾಲು ಚುಕ್ಕಿಗಳನ್ನಿಟಿ 
ರುವುದು ಒಂದು ರೀತಿಯ ಚಿತ್ರಗಳಾದರೆ ಇವುಗಳೆಲ್ಲ 
ವಕಿಂತಲೂ ಅಪರೂಪವಾದುದೆಂದರೆ «ಚೀಳಿನಾ 
ಕೃತ7)ಯ ಚಿತ್ರವನ್ನು ಬಿಡಿಸಿರುವುದು. ಒಟ್ಟಿನಲ್ಲಿ 
“ಯುಗದಲ್ಲಿ ಬಹು ಪ್ರಸಿದ್ದಿಪಡೆದ 


"ಸ್ಥಳವಾಗಿತ್ತೆಂದು ತಿಳಿಯಬಹುದು. ಬೃಹತ್‌ ಶಿಲಾಯು 


| ಡ-ಕಲ್ಯಾ ಣದುರ್ಗ ರಸ್ತೆಯ 


ಗದ ಕಪ್ಪು-ಕೆಂಪು ಮಡಕೆ ಚೂರುಗಳು ದೊರೆತಿವೆ. 
ನೂತನ ಶಿಲಾಯುಗದ ಮಡಕೆ ಚೂರುಗಳು ಮತ್ತು 
ಆಯುಧಗಳೂ ಕೂಡ ಇಲ್ಲಿ ದೊರೆತಿದ್ದು ಮಡಕೆಗ 
ಳನ್ನು ಕಾಗೆಬಂಗಾರದ ಮಿಶ್ರಣದಲ್ಲಿ ಮಾಡಲಾಗಿದೆ. 
ನಾಗಲಾಪುರ: ನಾಗಲಾಪುರವು್‌ ಈಗಾಗಲೇ 
ಕರ್ನಾಟಕದ ಪ್ರಾಗೈೆ: ತಿಹಾಸಿಕ ಭೂಪಟದಲ್ಲಿ ಹೆಸರು 
ಮಾಡಿರುವ ಗ್ರಾಮ. ಕಾರಣ ತಿರುಪತಿಯ ಪ್ರೀ 
ವೆಂಕಟೇಶ್ವರ ವಿಶ್ವವಿದ್ಯಾಲಯದ ಡಾ| ರಾಮಿರೆಡ್ಡಿ ಇಲ್ಲಿ 
ಬೂದಿಗುಡ್ಡೆ (Ash Mound) ಇರುವುದನ್ನು ಗುರಿತಿ 
ಸಿರುವುದು. ನಾಗಲಾಪುರವು ತುಮಕೂರು ಜಿಲ್ಲೆ, 
ಪಾವಗಡ ತಾಲ್ಲೂಕು, ವೈ ೈ.ಎನ್‌. ಹೊಸಕೋಟೆ 
ಹೋಬಳಿಯಲ್ಲಿರುವ ಒಂದು ಡಿ ಇದು ಪಾವಗ 
ಪಾವಗಡದಿಂದ 
ಸುಮಾರು 17 ಕಿಮಾ. ಆಟ ಮುಖ್ಯರಸ್ತೆ 
ಯಿಂದ 2ಕಿ.ಮಾ. ಪೂರ್ವಕ್ಕೆ ಗ್ರಾಮವಿದ್ದು ಗ್ರಾಮಕ್ಕೆ 


ಮುಂಚೆ ಶ್ರೀ ಗುಪ್ತ ಅವರ” ಹೊಲದಲ್ಲಿ “ಈ ಬೂದಿ 


ಗುಡ್ಡೆಯನ್ನು ಕಾಣಬಹುದಾಗಿದೆ. ಇದೇ ಸ್ಥಳದಲ್ಲಿ 
ಒಂದು ಗುಡ್ಡವಿದ್ದು ಇದರ ತಪ್ಪಲಿನಲ್ಲಿ ಹಲವು 


ಪ್ರಾಗೈತಿಹಾಸಿಕ ಅವಶೇಷಗಳನ್ನು ಕಾನಬಹುದಾಗಿದೆ. 


ಇಲ್ಲಿ ಅತ್ಯಂತ ಹಳೆಯ ಶಿಲಾಯುಗದ ಆಯು 
ಧವೊಂದು ದೊರೆತಿದೆ. ಇದನ್ನು ವಿಶ್ಲೇಷಿ ಸುವಲ್ಲಿ ಈ 
ಆಯುಧವು ಸಾಮಾನ್ಯ ಚಕ್ಕಿ ಕಲ್ಲಿನ ಆಯುಧವಾ 
ಗಿದ್ದು, ಎರಡೂ ಕಡೆ ಹರೆತವಾದ ಅಲಗುಗಳನ್ನು 
ಹೊಂದಿದೆ. ಮದ್ಯದ ಭಾಗ ಉಬ್ಬಾಗಿದೆ. 


ಇಲ್ಲಿ ಸೂಕ್ಷ್ಮ ಶಿಲಾಯುಗದ ಕೆಲವು ಆಯುಧಗಳು 
ದೊರೆತಿವೆ. ಇವು ಚಕ್ಕೆ ತೆಗೆದು ಮಾಡಲಾದ ಆಯು 


ಧಗಳಾಗಿವೆ. ಒಂದು ಬದಿ ಮೊಂಡಾದ ತೆಳುವಾದ ಚಕ್ಕೆ 
ಗಳು, ಎರಡೂ ಬದಿಯೂ ಹರಿತವುಳ್ಳ ತೆಳುವಾದೆ 
ಚಕ್ಕೆ ಮತ್ತು ಮೊನೆಗಳುಳ್ಳ ಆಯುಧಗಳು ದೊರೆತಿವೆ. 
ಈ ಆಯುಧಗಳೆಲ್ಲವೂ ಚೆಣಚುಕಲ್ಲಿನವು. 


ಇದರ ಜೊತೆಗೆ ನೂತನ ಶಿಲಾಯುಗಕ್ಕೆ ಸೇರಿದ 
ಕೆಲವು ಶಿಲಾಕೊಡಲಿಗಳು ಮತ್ತು ಮಡಕೆಚೂರು 
ಗಳನ್ನು ಕಾಣಬಹುದಾಗಿದೆ. ಇವು ತೀಡಿ ನಯಮಾಡಿದ 
ಶಿಲಾಯುಧಗಳು ಇಲ್ಲಿ ದೊರೆತ ಎಲ್ಲಾ ಶಿಲಾಯುಧ 
ಗಳು ಒಂದಲ್ಲೊಂದು ಭಾಗ ಮುರಿದು ಹೋಗಿದೆ. 
ಇವುಗಳಲ್ಲಿ ಎರಡು ಆಯುಧಗಳ ಮೊನಚಾದ ಭಾಗ 
ವಿದ್ದು ಕೆಳಗಿನ ಅಲಗು ಅಗಲ ಆಕಾರದಲ್ಲಿದೆ. ಇನ್ನೆ 
ರಡು ಆಯುಧಗಳ ಮಧ್ಯ ಭಾಗದವುಗಳಾಗಿದ್ದು ಈ 
ಎರಡನ್ನು ತೀಡಿ ನಯ ಮಾಡಿರುವುದನ್ನು ಕಾಣ 


" ಬಹುದು. ಉಳಿದೆರಡು ಆಯುಧಗಳ ಮೇಲ್ಭಾಗವಾ 
"ಗಿದ್ದು ಬಟ್ಟತಲೆಯನ್ನು ಹೊಂದಿವೆ. ಒಟ್ಟಿನಲ್ಲಿ ಇಲ್ಲಿ 


ದೊರೆತ ಬೂದಿಗುಡ್ಡೆ, ನ ಶಿಲಾಯುಧಗಳು 
ಮತ್ತು ಮಡಕೆಚೂರುಗಳಿಂದಾ '೦ದಾ ನೂತನ ಶಿಲಾ 


ಯುಗದ ಸಂಸ್ಕತಿಯ ಗತ ದು ತಿಳಿಯ 
ಬಹುದಾಗಿದೆ. 
ಯಲ್ಲಪ್ಪನಾಯಕನಹಳ್ಳಿ: ಇದು ಪಾವಗಡ 


ತಾಲ್ಲೂಕು ವೈ.ಎನ್‌. ಹೊಸಕೋಟಿ ಹೋಬಳಿಯಲ್ಲಿ 
ರುವ ಒಂದು ಪುಟ್ಟ ಗ್ರಾಮ. ಇದು ಹೋಬಳೀ 
ಕೇಂದ್ರದಿಂದ ಪಶ್ಚಿಮಕ್ಕೆ 2 ಕಿ.ಮಾ. ದೂರದಲ್ಲಿದೆ. ಈ 


ಗ್ರಾಮದ ಹತ್ತಿರವಿರುವ ಗುಡ್ಡದ ಬಳಿಯಲ್ಲಿ 
ಹಲವಾರು . ಪ್ರಾಗೈತಿಹಾಸಿಕ ಅವಶೇಷಗಳನ್ನು 
ಕಾಣಬಹುದು. 


ಇಲ್ಲಿ ದೊರೆತ. ಒಂದು ಪ್ರಮುಖ ಅವಶೇಷವೆಂ 
ದರೆ ಬೂದಿದಿಬ್ಬ. ಇದು ನೂತನ ಶಿಲಾಯುಗದ್ದಾ 
ಗಿದ್ದು, ಆ ಕಾಲದ ಜನರು ದನದ ಸಗಣಿಯನ್ನು 
ಒಟ್ಟುಮಾಡಿ ಸುಡುವುದು ಪದ್ಧತಿ ಯಾಗಿದ್ದಿತು. ಇಂತ 
ಹುದೇ ಒಂದು ಬೂದಿಗುಡ್ಡೆಯು ವ್ಳೆ ಎನ್‌. ಹೊಸ 
ಕೋಟಿಯಲ್ಲಿಯೂ ದೊರೆತಿದ್ದು, ಈ ಎರಡೂ ಬೂದಿ 


" ಗುಡ್ಡೆಗಳೂ ಹೊಸದಾಗಿ ರೊರೆತ ಪ್ರಾಗೈತಿಹಾಸಿಕ 


ಅವಶೇಷಗಳಾಗಿವೆ. ದುರದೃಷ್ಟ ವಶಾತ್‌ ಈ ಎರಡೂ 
ಬೂದಿಗುಡ್ಡೆಗಳನ್ನು ನಲುಗಿಸಲಾಗಿದೆ. ಇದೇ ರೀತಿಯ 
ಎರಡು ಬೂದಿ ಗುಡ್ಡೆಗಳು ಇದೇ ತಾಲ್ಲೂಕಿನ ನಾಗ 
ಲಾಪುರ ಮತ್ತು ಕೊಲಮಿಪಾಳ್ಯಗಳಲ್ಲಿ ಇದ್ದುದನ್ನು 
ಡಾ. ರಾಮಿರೆಡ್ಡಿಯವರು ತಿಳಿಸಿರುವರು 


ಇತಿಹಾಸ ದರ್ಶನ 


೯ 


ಕ್‌ 


ಇಲ್ಲಿ ನಯಮಾಡಿದ ಶಿಲಾಯುಧಗಳು ದೊರೆ 
ತಿದ್ದು ಒಂದು ಚಾಣದ ಆಕೃತಿಯಲ್ಲಿರುವುದು ವೈಶಿಷ್ಟ 
ಪೂರ್ಣವಾದುದು. ಎರಡು ಪೂರ್ಣ ಪ್ರಮಾಣದ 
ಕೊಡಲಿಗಳಾಗಿದ್ದು ಕೆಳಗಿನ ಅಲಗು ಮೊನಚಾಗಿ 
ಅಗಲ' ಅಕಾರದಲ್ಲಿದೆ. ಉಳಿದವು ಆಯುಧದ ಒಂದ 
ಲ್ಲೊಂದು ಭಾಗಗಳಾಗಿವೆ. 


ಇದೇ ಸ್ಥಳದಲ್ಲಿ ಬೃಹತ್‌ ಶಿಲಾಯುಗದ ಹೊಳ 
ಪುಳ್ಳ ಕೆಂಪ್ಸು ಇಪ್ಪ, ತಂಪು ಮತ್ತು ಕಪ್ಪು ಬಣ್ಣದ ಮಡ 
ಕೆಯ ಚೊರುಗಳು ದೊರೆತಿವೆ. ಇದರಿಂದಾಗಿ ' ಈ 
ಸ್ಥಳವು ಬೃಹತ್‌ ಶಿಲಾಯುಗದ ಮಾನವನ ನಿವಾಸ 
ಶ್ರ ತಿಳಿಯ ಬಹುದಾಗಿದೆ. 


ದಲ್ಲಿ ಚಾರಿತ್ರಿಕಯುಗದ ಆರಂಭದ 
ಡ್‌ ನೋ ಫು ದೊರೆತಿವೆ. ಈ ಮಡಕೆ 
ಬಾ ಜೂ: ವಿಶಿಷ್ಟವಾದವುಗಳು. ಇಂತಹದೇ ಮಡಕೆ 
ಚೂರುಗಳು ಬ್ರಹ್ಮಗಿರಿ ಮತ್ತು ಚಂದ್ರವಳ್ಳಿಗಳಲ್ಲಿ 
ದೊರೆತಿದ್ದು ಇಂತಹ ಮಡಕೆಗಳುಳ್ಳ ಸ ತಿಯನು 
ಮಾರ್ಟಿಮರ್‌ ವೀಲ್ಲರ್‌ರವರು ಕ 
ಎಂದು ಕರೆಯುವರು. ಇತ್ತೀಚಿಗೆ ಈ 
ಆದಿಚಾರಿತ್ರಿಕ ಕಾಲದ ಸಂಸ 
ತ್ತದೆ. 


ಒಟ್ಟಿನಲ್ಲಿ ಈ ಸ್ಥಳವು ಪ್ರಾಗೈತಿಹಾಸದ' ವಾ 
ನಿಗೆ ಮತ್ತು. ಆದಿಚರಿತ್ರೆಯ ಜನರಿಗೆ ಪ್ರಾಶಸ್ತ್ಯ 
ಸ್ಥಳವಾಗಿತ್ತೆಂಬುದು ತಿಳಿಯುತ್ತದೆ. 


ಮರಿದಾಸನಹಳ್ಳಿ: ಇದು ಪಾವಗಡ ತಾಲ್ಲೂಕಿನ 
ವೈ.ಎನ್‌. ಹೊಸಕೋಟೆ ಹೋಬಳಿಯಲ್ಲಿರುವ ಒಂದು 
ಗ್ರಾಮ. ಇದು ಪಾವಗಡದಿಂದ ಸುಮಾರು 18 
ಕಿ.ಮಾ. ದೂರದಲ್ಲಿದೆ. ಇಲ್ಲಿ ಚಾರಿತ್ರಿಕಯುಗದ, 
ಬೃಹತ್‌ ಶಿಲಾಯುಗದ ಮತ್ತು ಕೈನಲ್ಲಿ. ಮಾಡಿದ 


ನೂತನ ಶಿಲಾಯುಗದ ಮಡಕೆ ಚೂರುಗಳು 
ದೊರತಿವೆ. 
ನೂತನಶಿಲಾಯುಗದ ಕೊಡಲಿಗಳು ಮತ್ತು 


ಕ್ಲೆನಲ್ಲಿ ಮಾಡಿದ ಮಡಕೆ ಚೂರುಗಳು ದೊರೆತಿವೆ. 


. ಬೈಹತ್‌ ಶಿಲಾಯುಗದ ಕಷ್ಟ, ಕಪು ಮತ್ತು ಕನ್ನ 


ಪು ಬಣ್ಣದ ಹೊಳಪುಳ್ಳ ಮಡಕೆ ಚೂರುಗಳು 
ದೊರೆತಿವೆ. ಚಾರಿತ್ರಿಕ ಅತೆ ಹೊಳಪುಳ್ಳ ಕೆಂಪು 
ಬಣ್ಣದ ಮಡಕೆ ಚೂರುಗಳು ದೊರೆತಿವೆ. 


ಹೀಗೆ ತುಮಕೂರು ಜಿಲ್ಲೆಯು ಪ್ರಾಗೈತಿಹಾ ಸಿಕ. 
ವಾಗಿ ಸಂಪದ್ಭ ರಿತವಾಗಿದ್ದು ಹುಡುಕಿ ದಕಷ್ಟೂ" ಅವಶೇ 
ಷಗಳು ಸಿಗುತ್ತಿದ್ದು, ಒಟ್ಟಿನಲ್ಲಿ ಇದು ಒಂದು ಪ್ರಾಗೈತಿ 
ಹಾಸದ ಆಗರವೆಂದರೆ ತಪ್ಪಾಗಲಾರದು. 


ಅಡಿ ಟಿಪ್ಪ ಣಿಗಳು 


*1) ಶೇಷಾದ್ರಿ.ಎಂ., 


ಮೈಸೂರ್‌' (1 956-ಲಂಡನ್‌) 


2) ಶೇಷಾದ್ರಿ ಎಂ. "“ಮೈ ಿಕ್ರೋಲಿಥಿಕ್‌ ಇಂಡಿ ಆಫ್‌ ಕಿಬ್ಬನಹಳ್ಳಿ, ಮೈಸೂರ್‌ ಸ್ಟೇಟ್‌”” 


ಆಕ್ಟೋಬರ್‌; 1954, ಸಂಪುಟ. 23 ಪುಟ 326-7 
3) ಘೂಟ್‌. ಆರ್‌.ಬಿ. 
ಅಂಟಿಕ್ವಿಟಿಸ್‌, ನೋಟ್ಸ್‌ ಆನ್‌ ದೇರ್‌ ಏಜಸ್‌ 


“ದಿ ಸ್ಟ್ಪೋನ್‌ಯೂಸಿಂಗ್‌ ಕಲ್ಚರ್‌ ಆಫ್‌ 


ಪ್ರಿ ಹಿಸ್ಟಾರಿಕ್‌ ಅಂಡ್‌ ಪ್ರೋಟೋ ಹಿಸ್ಬಾರಿಕ್‌ 


ತ್‌ 


4 ನೆ ೨ 
ಕರೆಂಟ್‌ ಸೈನ್ಸ್‌ 


“ದಿ ಫೂಟ್‌ ಕಲೆಕ್ಕನ್ಸ್‌ ಅಪ್‌ ಇಂಡಿಯನ್‌ ಪ್ರಿ ಹಿಸ್ಪಾರಿಕ್‌ ಅಂಡ್‌ ಪ್ರೋಟೋ ಹಿಸ್ಬಾರಿಕ್‌ 


A ಟಿ 


ಅಂಡ್‌ ಡಿಸ್ಟ್ರಿಬ್ಯೂಶನ್‌' (1916- ಮದ್ರಾಸ್‌ ) 


4)“ ಪ್ರಜಾವಾಣಿ” ಕನ್ನಡ ದಿನಪತ್ರಿಕೆ ದಿನಾಂಕ ಜೂನ್‌ 1, 1988 ಮತ್ತು ಕನ್ನಡ ಪ್ರಭ ದಿನಪತ್ರಿಕೆ ದಿನಾಂಕ 30ನೇ 
ಮೇ ಮತ್ತು 16ನೇ ಜುಲೈ 1988ರಲ್ಲಿ ವರದಿ ಪ್ರಕಟಗೊಂಡಿತ್ತು. 
5) ಶ್ರೀವತ್ಸ. ಎಸ್‌ ವಟಿ. ತ “ಕನ್ನಡಪ್ರಭ” ದಿನಪತ್ರಿಕೆಯ ವಾರದ ವಿಭಾಗ ದಿನಾಂಕ 27ನೇ ಮೇ 1979ರಲ್ಲಿ 


ಪ್ರಕಟಗೊಂಡ ಲೇಖನ. 


ಇತಿಹಾಸ ದರ್ಶನ 


KR 


6) ಮೈಸೂರು ಜಿಯಲಾಜಿಕಲ್‌ ಡಿಪಾರ್ಟ್‌ಮೆಂಟ್‌ ರೆಕಾರ್ಡ್ಸ್‌ | ಪುಟ 72 
7, “ಪ್ರಜಾವಾಣಿ” ಕನ್ನಡ ದಿನಪತ್ರಿಕೆ ದಿನಾಂಕ 23ನೇ ಜೂನ್‌ 1982 ಮತ್ತು “ಕನ್ನಡಪ್ರಭ” ದಿನ ಪತ್ರಿಕೆ 5ನೇ 
ಜೂನ್‌ 1982ರಲ್ಲಿ ವರದಿ ಪ್ರಕಟಗೊಂಡಿತ್ತು. 
8) ಗುರುಮೂರ್ತಿ ಎಸ್‌. ಸರಾಮಿಕ್‌ ಟ್ರೆಡಿಶನ್ಸ್‌ ಇನ್‌ ಸೌತ್‌ ಇಂಡಿಯಾ, ಪುಟ 193, 196 ಮತ್ತು 242 - 
(1981 -ಮದ್ರಾಸ್‌) ಪ್‌ 
9) ರಾಮಿರೆಡ್ಡಿ ವಿ. "ಆಶ್‌ ಮೌಂಡ್ಸ್‌ ಇನ್‌ ಸೌತ್‌ ಇಂಡಿಯ: ಎ ರಿವ್ಯೂ', “ಆರ್ಕಿಯಾಲಜಿ ಇನ್‌ ಕರ್ನಾಟಕ” 
ಸುಂದರ.ಎ. (1990 ಮೈಸೂರು) 
10) ಮೇಲಿನಂತೆಯೇ 
11) ವ್ಹೀಲರ್‌, ಆರ್‌.ಇ.ಎಂ. - * ಖನ್ನಿಯಂಟ್‌ ಇಂಡಿಯಾ ಸಂಪುಟ' - 4 ಪುಟ :187 ಮತ್ತು 271 (1947 


ಇತಿಹಾಸ ದರ್ಶನ 


